ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1418 
2. ಸದಸ್ಯರ ಹೆಸರು ಶ್ರೀ ಕೆ.ಟಿ.ಶ್ರೀಕಂಠೇಗೌಡ 
3. ಉತ್ತರಿಸಬೇಕಾದ ದಿನಾಂಕ 19-03-2020 
4. ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 
3/ ಪ್ರಶ್ನೆಗಳು ಉತ್ತರಗಳು 
ಅ [ಮಂಡ್ಯ ಜಿಲ್ಲೆ ಕೆರಗೋಡು ಷಾ] 
ಚಿಕ್ಕಬಳ್ಳಿ ಕೆರೆಯ ಪಿಕಪ್‌ ನಾಲೆಯ 
ಅಭಿವೃದ್ದಿ ಕಾಮಗಾರಿ ಅಂದಾಜಿನಲ್ಲಿ 
ಗೂಳೂರು ಬೆಟ್ಟದ ಬಳಿ 150 ಮೀ 
ಉದ್ದದ ಮೇಲ್ಲಾಲುವೆಯನ್ನು ಹೌದು 
ನಿರ್ಮಿಸುವ ಸಂಬಂಧ ಸಮೀಕ್ಷಾ 
ಕಾರ್ಯ ಕೈಗೊಂಡು ವಿನ್ಯಾಸ 
ಹಾಗೂ ಸಾಧ್ಯಾಸಾಧ್ಯತೆ ಬಗ್ಗೆ 
ಪರಿಶೀಲನೆ ನಡೆಸಲಾಗಿದೆಯೇ; 
ನಡದ ಸಮೀಕ್ಷಾ ಕಾರ್ಯ ಮಂಡ್ಯ ಜಿಲ್ಲೆ ಕೆರಗೋಡು` ಹೋಬಳಿ ಚಿಕ್ಕಬಳ್ಳಿ "ಕೆರೆಯ 
ಹಾಗೂ ಸಾಧ್ಯಾಸಾಧ್ಯತೆಯ ವರದಿಯ | ಪಿಕಪ್‌ ನಾಲೆಯ ಅಭಿವೃದ್ಧಿ ಕಾಮಗಾರಿಯ ಕುರಿತು 
ಅಂಶಗಳೇನು; (ವರದಿಯ ಪ್ರತಿ ಸಾಧ್ಯಾಸಾಧ್ಯತೆ ಬಗ್ಗೆ ಪರಿಶೀಲನೆ ನಡೆಸಲಾಗಿದ್ದು, 
ಒದಗಿಸುವುದು) ವರದಿಯ ಅಂಶಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 
[ಇ'1ಸದರ ಕಾಮಗಾರಿಯನ್ನು `ಂಾವಾಗ 
ಆರಂಭಿಸಲಾಗುವುದು; ಯಾವಾಗ 
ಪೂರ್ಣಗೊಳಿಸಲಾಗುವುದು; ಸದರಿ ಕಾಮಗಾರಿಗೆ ದಿನಾಂಕ:12-12-2017 ರಲ್ಲಿ 
ಕಾಮಗಾರಿ ಪೂರ್ಣಗೊಳಿಸಲು ಟೆಂಡರನ್ನು ಆಹ್ನಾನಿಸಲಾಗಿದ್ದು, ಗುತ್ತಿಗದಾರರು ಒಪ್ಪಂದ 
ಕಾಲಮಿತಿ ಹಾಕಿಕೊಳ್ಳಲಾಗಿದೆಯೇ; ಮಾಡಿಕೊಳ್ಳಲು ನಿರಾಕರಿಸಿದ್ದರಿಂದ ಟೆಂಡರ್‌ನ್ನು 
ಇದಕ್ಕಾಗಿ ಯಾವ ಸಂಸ್ಥೆಗೆ ಟೆಂಡರ್‌ ರದ್ದುಪಡಿಸಲಾಗಿದೆ. 
1 ನೀಡಲಾಗಿದೆ; ನಂತರ, ಈ ಕಾಮಗಾರಿಯ ಎರಡನೇ ಟೆಂಡರ್‌ ಪ್ರಕ್ರಿಯೆ 
ಈ |ದುಸ್ಥಿತಿಯಳ್ಲಿರುವ ತೂಬುಗಳನ್ನು] ಪಗತಿಯಲ್ಲಿದ್ದ ಸಮಯದಲ್ಲಿ, ದಿನಾಂಕ:20-09-2019 
ದುರಸ್ಥಿಗೊಳಿಸಿ, ಖಾಯಂ |ರಂದು ನಡೆದ ಕಾವೇರಿ ನೀರಾವರಿ ನಿಗಮದ 
ತೂಬುಗಳನ್ನು ಮಂಡಳಿಯ 70ನೇ ಸಭೆಯ ತೀರ್ಮಾನದಂತೆ 
ಅಳವಡಿಸಲಾಗಿದೆಯೇ; ಹಾಗಿದ್ದಲ್ಲಿ, | ಅನುಷ್ಠಾನಗೊಂಡಿಲ್ಲದ ಸದರಿ ಕಾಮಗಾರಿಯನ್ನು 
ಖಾಯಂ ತೂಬುಗಳನ್ನು ಎಲ್ಲೆಲ್ಲಿ | ಕೈಬಿಡಲಾಗಿದೆ. 
ಅಳವಡಿಸಲಾಗಿದೆ? (ವಿವರ 
ನೀಡುವುದು) 
ಸಂಖ್ಲ:ಜಸಂಅ 50 ಎನ್‌ಎಲ್‌ಎ 2020 
AE 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


ಅಸುಬಧ 


4'ಇಾಜೇರಿ ನೀರಾವರಿ ನಿಗಮ ನಿಯಮಿತ 
(ಕರ್ನಾಟಕ ಸರ್ಕಾರೆಡೆ ಉ: ಮ). 
ಹ ಸ ಇ ಎಜಿನಿಯರ್‌ಧವರ ಕಛೇರಿ, ವಿನ್ಯಾಸ ಗುಣ ನಂತ್ರ | 
ಮತ್ತು ತಾಂತ್ರಿಕ ಜಾಗ್ಯೈತಿ ಶಾ, 
ಎರವ ನಕ ಕಚೇರಿಗಳ ಕ ಕೆಟ್ಟಡ, ಹೊಸ ಸೆಯ್ಯಾಜಿ ರಾವ್‌ ಕ್ವಿ 


N05) 
ಮೈಸೂರು - 570 004 Ne ಜಸ 


EN CAUVERY NEERAVARINIGAMA LIMITED 
74 ಥಳ (A Gon. of Kamataka Enterprises) 
) 


Office of the Superintending Engincer; Designs, 
Quality control and Technical vigilance Wing, 
Public Offices Buildings, New Sayaiirao Road,, 

Mysore - 570 004 


ಹಾನೀನಿನಿ/ಅ. ಇಂ(ವಿ 
ಶಾನೀಧನಿ (ವಿ)/ತಾಂಸೆ(ವಿ)-1/ಸ.ಇಂ()-2/ Aqueduct and Lining/2017- 18 | 40-92 


ಡ್‌ 
ನ WA 


"ಧಿಕ ಇಂಜಿನಿಯರ್‌, 


\ K 


[a 


್ಗ ನ ಕ ಪಿಕಪ್‌ ಕಾಲುವೆಯ ಲೈನಿಂಗ್‌” ಹಾಗ" ಅಕ್ವಡಕ್ಸ್‌ ನಿರ್ಮಾಣ ಮಾಡುವ 
; 4 


ಉಬ್ಬೇಖ: 1) ಕಾರ್ಯಪಾಲಕ ಇಂಜಿನಿಯರ್‌. ವಿ.ಸಿ. ವಿಭಾಗ, ಮಂಡ್ಯ ಇವರ ಕಛೇರಿ ಪತ್ರ 
4 - ಸಂ.299-302 . ದಿನಾಂಕೆ:"- 20-04-2016 (28-04- 2016 ರಂದು 


ಸ್ಟೀಕೃತವಾಗಿದೆ): 


[ans 2) ಈ ಕಛೇರಿಯ ಪತ್ರ-ಸಂ. 320-22 ದಿನಾಂಕ: 06-07-2016. 
» 3) ನಿಮ್ಮ ಕಛೇರಿಯ ಪತ್ರೆ ಸೆಂ. 10350-51 ದಿನಾಂಕ: 21-03-2017. 
[4 


ತ್ರ 
(06-04-2016 ರಂದು ಸ್ವೀಕೃತಪಾಗಿದೆ). 


pe 


ಮೇವ್ವಿಂಡ ವಿಷಯದ ಅನ್ನಯ್ಲ ಕಾರ್ಯಪಾಲಕ ಇಂಜಿನಿಯರ್‌, ವಿಸಿ. ವಿಭಾಗ, ಮಂಡ್ಯ 
|ತವರು ಉಲ್ಲೇಖಿತ ಪತ್ರ (0 ರಲ್ಲಿ-ಸದರಿ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಕಳುಹಿಸಿ ಸದರಿ ಕಾಲುವೆಯ 
ಸರಪಳಿ: 14.15 ಕಿ.ಮೀ. ಅಕ್ಷಡಕ್ಸ್‌ ನಿರ್ಮಾಕ್ಕೆ ಅ ಅವಶ್ಯವಿರುವ wl ನೀಡಲು ಕೋರಲಾಗಿತ್ತು. 
ಮುಂದುವರೆದು, ಸ್ಟೇನಿ ಪತ್ರ (2) ರಲ್ಲಿ: ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅಂಶಗಳನ್ನು 
ಪಟ್ಟಿಮಾಡಿ ಸ್ಪಷ್ಟವಾದ ಅಭಿಪ್ರಾ ಪ್ರಾಯದೊಂದಿಗೆ ಸಲ್ಲಿಸಲು ತಿ ಳಿಸಲಾಗಿತ್ತು. ಈಗ, ಉಲ್ಲೇಖಿತ ಪತ್ರ (3) ರಲ್ಲಿ 
ಅಗತ್ಯವಿರುವ ವಿವರಗಳನ್ನು ಪಾಲನಾ ವರದಿಯೊಂದಿಗೆ ಈ ಕಛೇರಿಗೆ ಕಳುಹಿಸಿ ಅಕ್ಟಡಕ್ಸ್‌ ನಿರ್ಮಾಣ 
ಮಾಡಲು ಅಗತ್ಯವಿರುವ ವಿನ್ಯಾಸ ನೀಡಲು ಕೋರಲಾಗಿದೆ. 
ಮುಂದುವರೆದು, ಉಲ್ಲೇಖತ ಪತ್ರ 4) ರಲ್ಲಿ ಪಿಕಪ್‌ ಕಾಲುವೆಯ ಕಿ.ಮೀ. 13.50 ರಿಂದ 
ಮೀ. 18.15 ರವಗೂ ಎಸ್‌.ಆರ್‌. ಬದಿಯಲ್ಲಿ ಲೈನಿಂಗ್‌ ಇಲ್ಲದಿರುವುದರಿಂದ ನೀರು ಪೋಲಾಗುತ್ತಿದ್ದು 
ತೊನೆಯ ಬಾಗದ ಅಚ್ಚುಕಟ್ಟಿಗೆ ಸಮರ್ಪಕವಾಗಿ ನೀರು ಒದಗಿಸಲಾಗುತ್ತಿಲ್ಲವೆಂದು ಎರಡೂ ಬದಿಯಲ್ಲಿ 


ಣಗ ಸ 
4 ಎಂದು ವರದಿ ಮಾಡಿರುತ್ತಾರ. 


| 


Scanned hv CamScanner 


a 
N 


ಈ A Reachwise” 

ಸಲ್ಲಿಸಿರುವ, ಪಾಲನಾ ವರದಿ, ನಕ್ಷೆಗಳು ಹಾಗೂ ಕ್ಷೇತ್ರ ವಿವರಗಳನ್ನು ಆಧರಿಸಿ -- 

NUN «೮ ¥ ay pe Ca 

N ಸಿಸಲಾಗಿದ್ದು, ಸದರಿ ಪ್ರಸ್ತಾವನೆಯ ಬಗ್ಗೆ 
cut-off statement ಹಾಗೂ Aqueduct ಅನ್ನು ಏನ್ಯಾಸಿಸಲಾಗಿದ್ದು 


ಕೆಳಕಂಡ ಅಂಶಗಳನ್ನು ಪಟ್ಟಿಮಾಡಲಾಗಿದೆ: 


* As per the report enclosed, the canal runs in cutting at the ೨ ೫ kg | 
with wall on one side from ch. 14162 m to 14473 m. Further, it is ಹ 
that, the structure existing on the SR side is SS Masonry structure which is 
in dilapidated condition whereas the bed and IP is in unlined condition. 

In the above context instead of lining the canal and constructing CC wall 
along the toe of the hill it would be appropriate to construct an aqueduct of 
length 112 m by reducing the length of the canal. Further, it also reported 
that there is no other alternative apart from constructing the aqueduct. 

It is reported thatthe location of Aqueduct has been inspected on 27-02-17 
and it is found suitable to construct Aqueduct at Ch 14.150 km so as to 
benefit the atchkat in the tail end reaches. Further, Approved alignment 


. Copy for construction of Aqueduct is enclosed. Hence, now, an aqueduct is 
proposed for a length of 112 m (tncluding tran 
ch.14162 m and ch.14274 m. f 


Design of Aqueduct at Ch14150 m 


sitions) joining the canal from 


* The hydraulic particulars of the canal in the above reach is considered from 
the approved reachwise cut-of 


at 105.30 m, the canal bed level at entry is 93,290 and at exit 93.110 


Cnannad her Mamnannas 


al dimeénsi ; 
i the can sions as per revised RCS, the aqueduct trough 
ಜೆ jesigned for asize of 150 mx 175m ನ 
ಬೆ (1.15m FSD+0.45 FB & 
A: beam). i 
ucduct is designed as simply supported tough having a span length 
There are nine spans for which the total length works out to 


Om 


ym wall & base slab thickness of 0.20 m and 1m wide 
ತಂಗಿ walk way on the left girder has been reckoned in the trough 
ಚಕ of concrete considered are M-25 20mm downsize for trough 
ರಿ din wall & bearing slab M-15 20mm downsize for pier and pier 
nz 20d M-15 40mm downsize for abutment. - 


designed considering a height of 3.72m at the deepest valley 


~ ier IS 


ue for which the maximum pressure would be 20831 kg / Sqm andis - 
:..- 5d on available bard rock as per the trial pit detail furnished by the 
- - x authodity. KE 


. ows of anchor rods shall be provided for pier and abutments, if the 


«--. met with is hard rock. 


‘zitom Ch.13500 m to 18150 m 


25 reported that between 0 Km & 13.50 Km and from 18.15 Km ‘to ' : 
್ಯ | 


20 Km UCRS masonry lining on SR side and revetment on IP side is 


iready executed. 


Uiring one of the visits to the design wing, -the concerned Assistant 


‘cutive Engineer requested for CC lining in the reach from ch. 13.50 Km 
Sch, 1850 Km. The decision with regard to CC lining the canal needs to 
& ken by the competent authority in this regard. However, the RCS is 


of 0.018 for CC lining. 


“pared considering an “n” value 
\ ] § 
A the manually lined reaches, a thickness of 100 mm 1s to be adopted for 


[3 M 
th bed and sides. Further, in Seep 
f size 050 mS 0.45 m (from :0p of lining) 


ge reaches provision for steel at 
‘iy 

8 J Con 

3/ Sam and a toe beam © 


Scanned hv CamScanner 


ಸ್ಯ 
with main reinforcement of 10 mm-4 nos and stiruups of 8 mm at 250 mg Y 
c/c needs to be adopted. ಟ್‌ % 

+ If the decision is to propose revetment on the IP side and UCRS Masonry f 
on the SR side, then the RCS shal got modified from the design wing. 

General Points 

* The notes mentioned in the design shall suingently followed. 

+ The SBC at the location of abutments, pier, transition walls and flume walls 
shall be got tested and ensured that it is moze than the designed maximum K 
pressure. 

* Available excavated materials may be utilized for backfilling abutments, 
transition wall, flume wall, returns etc, if it conforms to specification 

mentioned in IRC-78 -2000- 

.+ Quality and correctness of execution to be ensured: by the project authority ; 
during construction of aqueduct. p 

+ Any deviation or change from tke designs shall be executed only with the 
clearance of the design wing. 
ಅಂದಾಜನ್ನು ತಯಾರಿಸುವಾಗ ಮೇಲೆ ತಿಳಿಸಿರುವ ಅಂಶಗಳನ್ನು ಪರಿಗಣಿಸಲು ಕೋರುತ್ತಾ, 

Sad ವಿನ್ಯಾಸವನ್ನು ನಮ್ಯ ಹ Reachwise ಹ: stteenelit ಅನ್ನು ಈ 
ಪತ್ರದೊಂದಿಗೆ ಅಡಕಗೊಳಿಸಿ,, ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಮುಂದಿನ ಕ್ರಮ : 
ಕೈಗೊಳ್ಳಲು ಕೋರಲಾಗಿದೆ. 
ಕ: 1) ಅಕ್ಷಡಸ್ಸ್‌ ವಿನ್ಯಾಸ - 1 ಪ್ರತ | 
2) Modified Reachwise cutoff statement - 1 A | ' 
ಸಿಂ: ಶೈಂಸಾಣ ಖುಜಿಂ32[ಸೈಸ್ತ ಹುಂ! TA-a] pana) ಏಗ) ನ ತಮ್ಮ ವಿಶ್ವಾಸಿ, 


[) 


4 
RN 
ನ್ಬ್‌ | ಲ. 
4 ಅಧೀಕ್ಷ ಇಂಜಿನಿಯರ್‌, 


4 
ಕಲ ಮು" ವಿನ್ಯಾಸ, ಗುಣ ನಿಯಂತ್ರಣ ಮತ್ತು ತಾಂತ್ರಿಕ 


4 


Crannad Ls: MamTanaannas 


ps ಸಾಮಾನ್ಯ ಪರದಿ 


. ಕೆರಗೋಡು ಶಾಖೆಯ ಅಡಿಯಲ್ಲಿ ಬರೆವ ಚಿಕ್ಕಬಲ್ಲ ಪಿಕಪ್‌ ಕಾಲುವೆಯ ಸರಪಂ 14.15 ಕಿ.ಮೀ ನಲ್ಲಿ 
ಅಕ್ಷಡಕ್ಸ್‌ ನಿರ್ಮಾಣ ಹಾಗೂ ಪಿಕಪ್‌ ನಾಲೆಯ ಅಭಿವದಿ ಕಾಮಗಾರಿಯ ಅಂದಾಜಿಗೆ ಸಂಬಂಧಿಸಿದ 


pe 
ಸಂಕಿಪು ವರದಿ, 
**4 


ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕು ಚಿಕ್ಕಬಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಬಳ್ಳಿ ಪಿಕಪ್‌ ನಾಲೆಯು ಕೆರಗೋಡು 
ಶಾಖಾ ನಾಲೆಯ ಅಡಿಯಲ್ಲಿ ಬರುತ್ತದೆ . ಸದರಿ ಪಿಕಪ್‌ ನಾಲೆಯು 19.27 ಕಿ.ಮೀ ಉದ್ದವಿದ್ದು ಈ ಪಿಕಪ್‌ ನಾಲೆಯು 


ಕೆರಗೋಡು ಶಾಖಾ ನಾಲೆಯ 2500 ಎಕರೆಗಳಷ್ಟು "suffering Atckat ° ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ . 


ಈ ಪಿಕಪ್‌ ನಾಲೆಯು ಮಂಡ್ಯ ಜಿಲ್ಲೆ ಮಂಡ್ಯ ಹಾಗೂ ಮದ್ದೂರು ತಾಲ್ಲೂಕು , ಮಂಡ್ಯ ಹಾಗೂ ನಾಗಮಂಗಲ ವಿಧಾನಸಭಾ 
ಕ್ಷೇತ್ರದ ಪರಿಮಿತಿಯಲ್ಲಿ ಬರುತ್ತದೆ . 


ಸದರಿ ಪಿಕಪ್‌ ಕಾಲುವೆಯು ಚಿಕ್ಕಬಳ್ಳಿ ಕೆರೆಯ ಬಳಿ ಶುರುವಾಗಿ ಕೆರಗೋಡು ಶಾಖಾ ಕಾಲುವೆಗೆ 


ಸಮಾನಂತರವಾಗಿ ಹರಿಯುತ್ತದೆ ಹಾಗೂ ಕೆರಗೋಡು ಶಾಖಾ ಕಾಲುವೆ ಸರಪಳಿ 28+500 ರಲ್ಲಿ ಸದರಿ ಪಿಕಪ್‌ ಕಾಲುವೆಯು 


ಕೆರಗೋಡು ಶಾಖಾ ಮುಖ್ಯ ಕಾಲುವೆಗೆ .ಸೇರುತ್ತದೆ . ಈ ಪಿಕಪ್‌ ಕಾಲುವೆಯಲ್ಲಿ ಸರಪಳಿ ಕಿ.ಮೀ 400 ರಿಂದ ಕಿಮೀ 


133ವರೆಗೂ , ಕಿಮೀ 18.15 ರಿಂದ 8.ಮೀ 19.2] ರವರೆಗೂ ಕಾಲುವೆಯ ಎಸ್‌ಆರ್‌ ಬದಿಯಲ್ಲಿ ಯು.ಸಿಅರ್‌ ಲೈನಿಂಗ್‌ 
ಹಾಗೂ ಐಪಿ ಬದಿಯಲ್ಲಿ ರಿವಿಟಮೇಂಟ್‌ ಲೈನಿಂಗ್‌ ಮಾಡಲಾಗಿರುತ್ತದೆ 'ಸರಪಳಿ 0 ರಿಂದ 19.27 ರವರೆಗೂ ಬೆಡ್‌ 
ಲೈನಿಂಗ್‌” ಮಾಡಲಾಗಿರುತ್ತದೆ . . 

ಸರಪಳಿ 1415ರಲ್ಲಿ ಕಾಲುವೆ ಸೂಮಾರು 550 ಮೀ, ಉದ್ದಕ್ಕೆ ಗೂಳೂರು ಬೆಟ್ಟ ಸುತ್ತುತ್ತಿದು ಹಾಲಿ ಇರುವ ಕಟ್ಟಡ 
ಸಂಪೂರ್ಣ ಹಾಳಗಿದು, ಕಾಲುವೆಯ ನೀರು ಕಟ್ಟಡದ ತಳದಿಂದ ಪೋಲಾಗುತ್ತಿರುತ್ತದೆ . ಈ ಜಾಗವು “Hard Rock” ರೀಚ್‌ 
ಹಾಗಿದ್ದು ಕಾಲುವೆಯ ಕೆಲವು ಭಾಗದಲ್ಲಿ ಬಂಡೆ ಗಳು ತಡೆಓಡ್ಡುವುದರಿಂದ ಸರಾಗವಾಗಿ ನೀರು ಹರಿಯುತ್ತಿರುವುದ್ದಿಲ ಮತ್ತು 
ಈ ಬಂಡೆಗಳನ್ನು “blast ಮಾಡುವುದರಿಂದ ಹಾಲಿ ಇರುವ ಕಟ್ಟಡ ಕುಸಿಯುವ ಸಾದ್ಯತೆ ಹೆಚ್ಚಿರುವುದರಿಂದ , ಸದರಿ ಸರಪಳಿ 
ಮೀ 1415ರಲ್ಲಿ ನೇರವಾಗಿ 120ಮೀ ಉದ್ದದ ಅಕ್ಷಡಕ್ಸ್‌ ನಿರ್ಮಾಣ ಮಾಡುವುದು ಸೂಕ್ತವೆಂದು ಅಭಿಪ್ರೆಯ ಪಡಲಾಗಿದೆ. 
ಸದರಿ 'ಅಕೃಡಕ್ಟ್‌ ನಿರ್ಮಾಣ ಮಾಡುವ ಸಂಬಂಧ ಈಗಾಗಲೇ ಹಲುವ ಭಾರಿ ವಿಧಾನ ಸಭೆ ಅಧಿವೇಶನ ಸಮಯಲ್ಲಿ ಮಾನ್ಯ 
ಶ್ರೀ ಮರಕಿಟ್ಟೆಗೌಡ, ಹಾಲಿ ವಿಧಾನ ಪರಿಷತ ಸದಸ್ಯರು ಪ್ರಶ್ನೆ ಕೇಳಿದು , ಅಕ್ಷಡಕ್ಸ್‌ ನಿರ್ಮಾಣ ಮಾಡುವ ಬಗ್ಗೆ ಕ್ರಮ 
ಕೈಗೋಳಲಾಗುವುದು ಎಂದು ಉತ್ತರಿಸಲಾಗಿರುತ್ತದೆ ಹಾಗೂ ಮಾನ್ಯ ನಾಗಮಂಗಲ ಶಾಸಕರು ಸಹ ಅಕ್ಕಡಕ್ಸ್‌ ನಿರ್ಮಾಣ 
ಮಾಡಲು ಅಗತ್ಯ ಕ್ರಮ ಕೈಗೊಳಲು ಸಹ ಹಲವು ಸಂದರ್ಭದಲ್ಲಿ ಸೂಚೆಸಿರುತ್ತರೆ . i 

ಮುಂದವರೆದು , ಸರಪಳಿ 13.15 ಕಿ.ಮೀ ರಿಂದ 14.15ಕ.ಮೀ ವರೆಗೂ ಹಾಗೂ 14473 ರಿಂದ 18.15 ಕಿ.ಮೀ 
ವರೆಗೂ ಬೆಡ್‌ ಲೈನಿಂಗ್‌ ಇದ್ದು ಕಾಲುವೇ ಎರಡು ಬದಿಯಲ್ಲಿ ಲೈನಿಂಗ್‌ ಇಲ್ಲದೆ ಇರುವದರಿಂದ ಕಾಲುವೇ ತನ್ನ ಆಕಾರ 


ಕಳೆದುಕೊಂಡಿರುತ್ತದೆ ಹಾಗೂ ಎಸ್‌.ಆರ್‌ ಬದಿಯಲ್ಲಿ '$ೀp೩್ರೀ'ನಿಂದ ನೀರು ಪೋಲಾಗುತ್ತಿದು , ಕೊನೆ ಭಾಗದ ಅಚ್ಚುಕಟ್ಟಿಗ 
ಸ್‌ ಚೆ 


ಸಮರ್ಪಕವಾಗಿ ನೀರು ಒದಗಿಸಲಾಗುತ್ತಿಲವಾದರಿಂದ, ಕೊನೆ ಭಾಗದ ರೈತರು ಹಾಗೂ ಜನಪ್ರತಿನಿದಿಗಳು ಕಿ.ಮೀ 13.5 ಯಿಂದ 
18.15ರವರೆಗೂ ಕಾಲುವೆಯ ಎರಡು ಬದಿಯಲ್ಲಿ ಲೈನಿಂಗ್‌ ಮಾಡಲು ಹಲವು ಭಾರಿ ಮನವಿ ಸಲ್ಲಿಸಿದ್ದು , ಸ್ಥಳ 
ಪರಿಶೀಲಿಸಲಾಗಿ ಕಾಲುವೆಯನ್ನು ತನ್ನ ಅಕಾರಕ್ಕೆ ತರಲು. 0.3 ಮೀ ದಪ್ಪಕ್ಕೆ ಎರಡು ಬದಿಯಲ್ಲಿ ಮಣ್ಣಿನ್ನು ತುಂಬಿ ಕಾಂಕ್ರೀಟ್‌ 


ಲೈನಿಂಗ್‌ ಮಾಡುವುದು ಸೂಕ್ತವೆಂದು ಅಭಿಪ್ರಯಪಡಲಾಗಿದೆ. 


Scanned hw Camtnannar 


ks ) 

¥ ಅದುದರಿಂದ ಸದರಿ ಅಕ್ಟಡಕ್ಸ್‌ ನಿರ್ಮಾಣ ಹಾಗೂ ಲೈನಿಂಗ್‌ i 
LS ಹಾಗೂ ಅಧೀಕ್ಷಕ ಅಭಿಯಂತರರು , ಐನ್ಯಾಶ ' ಗುಣನಿಯಂತ್ರಣ ಮತ್ತು ತಾಂತ್ರಿಕ ಜಾಗೃತ ಶಾಖೆ, ಕಾನೀನಿನಿ , | 
ಮೈಸೂರು ರೆವರ ಪತ್ರೆ ಸಂ 320-322 ೧; 0676 ಗೆ ಪಾಲನ ವರದಿ ನೀಡ, ಸದರಿಯವರಿಂದ ಪತ್ರ ಸಂ 190-192 
ದ:26/05/2017 ರಂದು ಅಕ್ಟಡಕ್ಸ್‌ ನಿರ್ಮಾಣಕ್ಕೆ ವಿನ್ಯಾಶ ಹಾಗೂ ಲೈನಿಂಗ್‌ ಕಾಮಗಾರಿಗೆ 


ಕಾಮಗಾರಿಗೆ ಸಂಬಂ೧ಸಿದಂತೆ ಆಗತ್ಯ ವಾದ 0/5, 


“Modified Reachwise Cut 
off Staement’ ಪಡೆಯುತ್ತ ಈ ಕೆಳಕಂಡ ಅಂಶಗಳನ್ನು ಅಂದಾಜಿನಲ್ಲಿ ಅನುವು ಮಾಡಲಾಗಿರುತ್ತದೆ. 


(1) Clearing thick jungle growth . 
(2) Excavation and removal of silt 
(3) Excavation in all kinds of soil including boulders uplo 0.6m 
diameter(0.} I3cum) 
(4) Excavation in hard rock of all toughness by blasting 
(5) Providing and laying insitu vibrated M-10-40mm 
(68) Providing and laying insilv vibrated M-15-40mm gravity type Retaining Walls 
DM Providing and laying insilu vibrated M-15- -20mm Sub Structures 
() Providing and laying insitu vibrated M-25 ~20mm Rcc Troughs 
(9) Providing casing embankment Using semi-pervious / pervious soil 
. (10) Providing and laying insitu vibrated M- 15-20mm Side Lining 


. 411) Providing, Fabricating and placing in position reinforcement steel bars for 
RCC works 


(12) Providing and fixing 50mm diameter perforated Gl pressure relief pipes 
(13) Providing and fi fixing 20 mm thick 100mm depth tar-felt expansion joint 
(14) Construction of embankment with approved materlol Gravel/murrum 


ಈ ಕಾಮಗಾರಿಯ: ಆಂಟಜಲ್ಲಿ ಜಲಸಂಪನ್ಮೂಲ ಇಲಾಖೆಯ ಹಾಗೂ ನಾತು ಇಲಾಖೆಯ 2016- 
17ನೇ ಸಾಲಿನ ದರಪಟ್ಟಿಯ 'ಅಂಶಗಳನ್ನು ಪರಿಗಣಿಸಿಲಾಗಿದೆ, 


ಈ ಮನವೂ 2017-18ನೇ ಸಾಲಿನ ಕಾರ್ಯಕ್ರಮ ಪಟ್ಟಿಯಲ್ಲಿ ಹೊಸ .ಕಾಮಗಾರಿಗಳ ಅಡಿಯಲ್ಲಿ 


ಸೇರ್ಜಡೆಯಾಗಿದ್ದು (ಲೆಕ್ಕ ಶೀರ್ಷಿಕೆ: Capital Expenditure - 4701 / Other works under capital head - 5(A) 


Construction & Improvements of pickups Sl. No. &AWPNo..253 / 2017-18) ರೂ.70.00 ಲಕ್ಷಗಳ 
ಅಂದಾಜು ಮೊತ್ತಕ್ಕೆ ಅನುದಾನವನ್ನು ನಿಗದಿಪಡಿಸಲಾಗಿರುತ್ತದೆ. 


ಅನುದಾನಕ್ಕೆ eat ಸದರಿ ಅಂದಾಜಿನಲ್ಲಿ ಸರಪಳಿ 14.15 ಕಿ.ಮೀ ನಲ್ಲಿ ಅಕ್ಷಡಕ್ಟ ನಿರ್ಮಾಣ ಕಾಮಗಾರಿ, 
KS 
ಸರಪಳಿ 13.58.ಮೀ ನಿಂದ 1412 PS ನ a ಮಾಡಲು ಹಾಗೂ ಸರಪಳಿ 13.50 ರಿಂದ 16.10 ಕಿ.ಮೀ k- 


ಕವರೆಗೆ ಹಾಳಗಿರುವ ಸರ್ವಿಸ್‌ ರಸ್ತೆ ಅಭಿವೃದ್ಧಿ ಪಡಿಸಲು ಅನುವು ಮಾಡಿಕೊಂಡು ರೂ.70.00 ಲಕ್ಷಗಳಿಗೆ ಅಂದಾಜು 
ತಯಾರಿಸಲಾಗಿದೆ 


Coannad he Camicanner 


4 K 
»} ದಂ ಕೆರಗೋಡು ಶಾಖೆಯ್ದ ಅಡಿಯಲ್ಲಿ ಬರುವ ಚಿಕ್ಕಬಳ್ಳಿ ಪಿಕಪ್‌ ಕಾಲುವೆಯ ಸರಹಳಿ 
`&ಮೀ ನಲ್ಲಿ ಅಕ್ಸಡಕ್ಸ್‌ ನಿರ್ಮಾಣ ಹಾಗೂ 


14.15 


ಪಿಕಪ್‌ ನಾಲೆಯ ಅಭಿವೃದ್ದಿ ಕಾಮಗಾರಿಯ ಅಂದಾಜಿಗೆ 
ಆಡಳಿತಾತ್ಮಕ ಮಕ್ತಿ ತಾಂತ್ರಿಕ ಅನುಮೋದನೆ ಯನ 


dae 


ಶಾಖಾಧಿಕಾರಿ 


್ನಿ ನೀಡಲು ಕೋರಲಾಗಿದೆ, 


ia. { S 
ಸಹಾಯಕ-ಹಿರರ್‌ಪಾವಾ" ಲಕ ಇಂಜಿನಿಯ 


ಕಾನೀನಿನಿ, ಖು. 4ವಿಸಿ ಉಪ ವಿಭಾಗ 
ಕೆರಗೋಡು, 


4 Ks ಗ ಮಂಡ್ಯ 


Scanned hw CamScanner 


